ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಕರ ಹೆಸರು 
ಉತ್ತರಿಸುವ ಸಚಿವರು 


ಉತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


: 755 
: ಶೀ ಎಂ:ಎ.ಗೋಪಾಲಸ್ಥಾಮಿ 
: ಮಾನ್ಯ ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 
: 05.03.2021 


ತ್ತ 
ವ 
ಪ್‌ 


ವ 


ಉತ್ತರ 


ಅ) 


ಕೆಎಸ್‌ಆರ್‌ಟಿಸಿ ಮತ್ತು ಬಿ.ಎಂ.ಟಿ.ಸಿ 


ನೌಕರರಿಗೆ ಕ್ಷುಲಕ ಕಾರಣಗಳಿಗಾಗಿ 
ನೋಟೀಸ್‌ ಜಾರಿ ಮಾಡುವುದು, 
ವೇತನ ತಡೆಹಿಡಿಯುವುದು ಮತ್ತು 
ಇಲಾಖಾ ವಿಚಾರಣೆಗೆ 
ಒಳಪಡಿಸುವಂತಹ ಪ್ರಕರಣಗಳು 
ಹೆಚ್ಚಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಈ ಸಂಬಂಧ 
ಕೈಗೊಂಡಿರುವ ಕ್ರಮಗಳೇನು; 


. ಕೆಎಸ್‌.ಆರ್‌.ಟಿ.ಸಿ. ಮತ್ತು ಬಿ.ಎಂ.ಟಿ.ಸಿ. ನೌಕರರು ಸಂಸ್ಥೆಯಲ್ಲಿ. 
ಪ್ರಚಲಿತವಿರುವ ಯಾವುದೇ ನಿಯಮಾವಳಿಗಳನ್ನು ಉಲ್ಲಂಘಿಸಿದಲ್ಲಿ 
ಅವರುಗಳ ವಿರುದ್ಧ ಪ್ರಕರಣದ ಗಹನತೆಗೆ ಅನುಗುಣವಾಗಿ ಸಂಸ್ಥೆಯ 
ನೌಕರರ (ನಡತೆ & ಶಿಸ್ತು) ನಿಯಮಾವಳಿಗಳು, 1971ರ ಪ್ರಕಾರ ಶಿಸ್ತು ಕ್ರಮ 
ಕೈಗೊಳ್ಳಲಾಗುತ್ತಿದೆಯೇ ಹೊರತು ವಿನಾಕಾರಣ ಯಾವುದೇ ಶಿಸ್ತು ಕ್ರಮ 
ಕೈಗೊಂಡಿರುವುದಿಲ್ಲ. ಆಡಳಿತ ಹಾಗೂ ನೌಕರರುಗಳ ಹಿತದೃಷ್ಟಿಯನ್ನು 
ಆಧರಿಸಿ, ನಿಗಮದಲ್ಲಿ ಕಾರ್ಯದಕ್ಷತೆ, ನಿಗದಿತ ಗುರಿ ಸಾಧನೆ ಹಾಗೂ ಶಿಸ್ತನ್ನು 
ಕಾಪಾಡುವ' ನಿಟ್ಟಿನಲ್ಲಿ ನೌಕರರುಗಳ ದುರ್ನಡತೆ/ಕರ್ತವ್ಯಲೋಪ ಕುರಿತು 
ಆರೋಪ ಪಟ್ಟಿ ನೀಡಿ, ಅವಶ್ಯವಿದ್ದಲ್ಲಿ ವಿಚಾರಣೆ ನಡೆಸಿ ಆರೋಪಗಳು 
ಸಾಬೀತಾದಾಗ ದಂಡನೆಗಳನ್ನು ವಿಧಿಸಲು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ 
ನಿಗಮದ (ಶಿಸ್ತು ' ಮತ್ತು ನಡತೆ) ನಿಯಮಾವಳಿ, 1971 ಹಾಗೂ 
ಮುಂದುವರೆದ ತಿದ್ದುಪಡಿ ಅನುಸೂಚಿಗಳ ಅಧಿನಿಯಮದ ಅಡಿಯಲ್ಲಿ 


ಅವಕಾಶ ಇದ್ದು, ಆ ಪ್ರಕಾರ ಕ್ರಮ ಜಾರಿಯಲ್ಲಿದೆ. 


ಆ) 


ಹಾಸನ - ಜಿಲ್ಲೆಯಲ್ಲಿರುವ 
ಕೆಎಸ್‌ಆರ್‌ಟಿಸಿ: ಬಸ್‌ ಡಿಪಮೋಗಳ 
ಸಂಖ್ಯೆ ಎಷ್ಟು ಈ ಡಿಪೋಗಳು 


ಹೊಂದಿರುವ ಬಸ್ಸುಗಳ ಸಂಖ್ಯೆ 
ಎಷ್ಟು ಹಾಸನ ಜಿಲ್ಲೆಯ 
ಕೆಎಸ್‌ಆರ್‌ಟಿಸಿ ವಿಭಾಗದಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ 

ಅಧಿಕಾರಿ ಮತ್ತು ಸಿಬ್ಬಂದಿಗಳ 


ಸಂಖ್ಯೆ ಎಷ್ಟು ಮತ್ತು ಅವರ ವಿವರ 
ನೀಡುವುದು; ಹಾಸನ 
ಜಿಲ್ಲೆಯಲ್ಲಿರುವ ಕೆಎಸ್‌ಆರ್‌ಟಿಸಿ 


ಕ.ರಾ.ರ.ಸಾನಿಗಮದ ಹಾಸನ ಜಿಲ್ಲೆಯಲ್ಲಿ 9 ಬಸ್‌ 
ಡಿಪೋಗಳಿರುತ್ತವೆ. ದಿನಾಂಕ 01.03.2021ರಲ್ಲಿದ್ದಂತೆ ಸದರಿ ಡಿಪೋಗಳು 
ಹೊಂದಿರುವ ಬಸ್ಸುಗಳ ಸಂಖ್ಯೆ ಈ ಕೆಳಕಂಡಂತಿವೆ: ' 


ವಿಭಾಗ ಘಟಕ 
ಹಾಸನ ಘಟಕ-। 
FREE TT) 
ಹಾಸನ ಚನ್ನರಾಯಪಟ್ಟಣ 97. 


ಟ 
(A) 
ಸಾರಾ 


ಅರಕಲಗೂಡು 


76 


ಬಸ್‌ ನಿಲ್ದಾಣಗಳ ಸಂಖ್ಯೆ ಎಷ್ಟು 
ಮತ್ತು ಅವುಗಳ ವಿವರ 
ನೀಡುವುದು; 


537 
705 


233 


ಚಿಕ್ಕಮಗಳೂರು ವಿಭಾಗದ ಒಟ್ಟು ಬಸ್ಸುಗಳು 
ಹಾಸನ ಜಿಲ್ಲೆಯಲ್ಲಿರುವ ಒಟ್ಟು ವಾಹನಗಳು(ಬಸ್ಸುಗಳು) 


ಹಾಸನ ಜಿಲ್ಲಾ ವ್ಯಾಪ್ತಿಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ 
ಹಾಸನ ವಿಭಾಗದ 6 ಘಟಕಗಳು, ವಿಭಾಗೀಯ ಕಾರ್ಯಗಾರ ಹಾಗೂ 
ಚಿಕ್ಕಮಗಳೂರು ವಿಭಾಗದಲ್ಲಿ 3 ಘಟಕಗಳು ಬರುತ್ತಿದ್ದು, ಸದರಿ ವ್ಯಾಪ್ತಿಯಲ್ಲಿ 
ಫೆಬ್ರವರಿ-2021ರ ಮಾಹೆಯ ಅಂತ್ಯಕ್ಕೆ ಒಟ್ಟಾರೆ 3545 ಅಧಿಕಾರಿ/ಸಿಬ್ಬಂದಿಗಳು 
ಕಾರ್ಯ ನಿರ್ವಹಿಸುತ್ತಿರುತ್ತಾರೆ. ಇವರ ಪೈಕಿ ಒಟ್ಟು 20 ಅಧಿಕಾರಿಗಳು, 3525 
ಇತರೆ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸುತ್ತಿರುತ್ತಾರೆ. ವಿವರವನ್ನು 


ಅನುಬಂಧ-"“ಅ”ರಲ್ಲಿ ನೀಡಲಾಗಿದೆ. 


ಹಾಸನ ಜಿಲ್ಲೆಯಲ್ಲಿ ಕರಾ ರಸಾನಿಗಷಮದ ಈ 


ಕಳಕರಡ ಪ್ರರ 


ಬಸ್‌ ನಿಲ್ದಾಣಗಳಿವೆ: 
ಕ್ರಸಂ. ಬಸ್‌ ನಿಲ್ದಾಣ ಕ್ರಸಂ. ಬಸ್‌ ನಿಲ್ದಾಣ 
| ಹಾಸನ ಕೇಂದ್ರೀಯ TI ದುದ್ದೆ 
7] ಹಾಸನ್‌ನಗರ 12 ನುಗ್ಗೇಹ್ಸ್‌ 
3 [ಸಕಲೇಶಪುರ 5 ಜನ್ನರಾಯಪ್ಯಾಾ 
4 | ಅರಸೀಕೆರೆ 14 ಹೊಳೌನರಸೀಷೆರ | 
5 ಬೇಲೂರು 15 ರಾಮನಾಥಪುರ 
6 1 ಆಲೂರು 16 ಕೊಣನೊರು 
7 | ಶಾಂತಿಗ್ರಾಮ 17 ಅರಕೆಲಗೂಡು 
8 1] ಹಳೇಬೀಡು - 78 ಗೊರೂರು 
9] ಜಾವೆಗೆಲ್‌ 19 ಸಾಲಗಾಮೆ 
10 | ಗಂಡಸಿ 20 ಹಿರಿಸಾವೆ 
ಇ) | ಹಾಸನ ಜಿಲ್ಲೆಯ ಎಲ್ಲಾ ಹಾಸನ ಜಿಲ್ಲೆಯಲ್ಲಿನ ಒಟ್ಟು 2452 ಗ್ರಾಮಗಳ ಪೈಕಿ 2451. 
ಗ್ರಾಮಗಳಿಗೂ ಕೆಎಸ್‌ಆರ್‌ಟಿಸಿ | ಗ್ರಾಮಗಳಿಗೆ ನಿಗಮದ ' 'ವತಿಯಿಂದ ಸಾರಿಗೆ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. 
ಬಸ್‌ಗಳ ಸಂಚರಿಸುತ್ತಿವೆಯೇ; | ಸಕಲೇಶಪುರ ತಾಲ್ಲೂಕಿನ ಅತ್ತಿಗನಹಳ್ಳಿಯ ರಸ್ನೆಯು ಭಾರಿ ವಾಹನಗಳ 
ಇಲ್ಲದಿದ್ದಲ್ಲಿ, ಎಲ್ಲಾ ಗ್ರಾಮಗಳಿಗೂ | ಕಾರ್ಯಾಚರಣೆಗೆ ಯೋಗ್ಯವಾಗದೆ ಇರುವುದರಿಂದ ಸದರಿ ಗ್ರಾಮಕ್ಕೆ ಸಾರಿಗೆ |- 
ಕೆಎಸ್‌ಆರ್‌ಟಿಸಿ ಬಸ್‌ಗಳು | ಸಂಪರ್ಕ ಕಲ್ಪಿಸಿರುವುದಿಲ್ಲ. ' 
ಸಂಚರಿಸಲು ಯಾವಾಗ ಕ್ರಮ 
ವಹಿಸಲಾಗುವುದು? (ಮಾಹಿತಿ 
ನೀಡುವುದು) - 
ಸಂಖ್ಯೆ: ಟಿಡಿ 61 ಟಿಸಿಕ್ಕೂ 2021 ; 


———— 


(ಲಕ್ಷ್ಮಣ ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಜೆವರು 


